ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1 1321 
2'| ಸದಸ್ಯರ ಹೆಸರು ಶ್ರೀ ಎಂ.ಸಿ.ಪೇಣುಗಣೋಪಾಲ್‌ 
(ವಿಧಾನಸಭೆಯಿಂದ ಚುನಾಯುತರಾದವರು) 
31 ಉತ್ತರಿಸಚೇಕಾದ ದಿನಾಂಕ” 18.03.202೦ 
4 | ಉತ್ತರಿಸುವ'ಸಚವರು | ಕಂದಾಯ ಸಚಿವರು 
ಕ್ರಮ 
ಸಂಖ್ಯೆ ಪ್ರಶ್ನೆ ಉತ್ತರ 
(ಅ) | ರಾಜ್ಯದಲ್ಲ ಜಮೀನುಗಳ ಸರೆ ಬಂದಿಡೆ. 
ಮಾಡಿ ರೈತರಿಗೆ ಪೋಡಿಮುಕ್ತ ಪೋಡಿ ಮುಕ್ತ ಗ್ರಾಮ ಯೋಜನೆಯಡಿಯಲ್ಲ ರೈತರಿಂದ ಯಾವುದೇ 
ಗ್ರಾಮ ಎಂದು ಕೆಲವು ಹಳ್ಳಗಳನ್ನು | ಅರ್ಜ ಮತ್ತು ಶುಲ್ಲವಿಲ್ಲದೆ ಖಾಸಗಿ/ಹಿಡುವಳ ಬಹುಮಾಅಕತ್ವದ 
ಘೋಷಣೆ ಮಾಡಲಾಗಿದ್ದು, | ಜಮೀನು ಗಳನ್ನು ಅಳತೆಯಿಂದ ಪೋಡಿ ಮಾಡಲಾಗುತ್ತಿದೆ. 
ಅವುಗಳಲ್ಲ ಕೆಲವು ಜಮೀನುಗಳು | ಪೋಡಿ ಮುಕ್ತ ಗ್ರಾಮ ಯೋಜನೆಯಡಿಯಲ್ಲ, 
ಪೋಡಿಯಾಗೆದೇ ಉಳದಿರುವುದು |1 ಸರ್ಕಾರಿ ಜಮೀನಾಗಿದ್ದಲ್ಲ, 
ಸರ್ಕಾರದ ಗಮನಕೆ |2) ಜಮೀನಿನ ಆಕಾರಬಂದ ಮತ್ತು ಪಹಣಿ ಕ್ಷೇತ್ರ ತಾಳೆಯುಲ್ಲದಿದ್ದಲ್ಲ 
ಬಂದಿದೆಯೇ; 3) ಜಮೀನಿನ ಭೂದಾಖಲೆಗಳು ಶಿಥಿಲವಾಗಿದ್ದಲ್ಲ/ ಲಭ್ಯವಿಲ್ಲದಿದ್ದಲ್ಲ. 
(ಆ) ಬಂದಿದ್ದಲ್ಲ, ತಣಡುಕೊಂಡಿರುವೆ] 4) ಅಳತೆ ವೇಳೆ ಗಡಿ ಮತ್ತು ಹಕ್ಕಿನ ಕುರಿತು ತಕರಾರು ಉದ್ದವಿಸಿದಲ್ಲ 
ಕ್ರಮ ಗಳೇನು; ಮುಂತಾದ ಸಂದರ್ಭದಲ್ಲ ಜಮೀನಿನ ಹೋಡಿ ಕೆಲಸ 
ಪೂರ್ಣಗೊಳಸಲು ಸಾದ್ಯವಾಗುತ್ತಿರುವುದಿಲ್ಲ. 
ಒಂದು ವೇಳೆ ಮೇಅನ ಕಾರಣ ನಂ. ೭ 3 ಮತ್ತು 4 ಗಳ 
ಕುರಿತಂತೆ ತಾಂತ್ರಿಕ ತೊಂದರೆ/ತಕರಾರು (ವ್ಯಾಜ್ಯ) ಸರಿಪಡಿಕೊಂಡಲ್ಪ 
ನಂತರ ಅಳತೆ ಮಾಡಿ ಪೋಡಿ ಮಾಡಲಾಗುತ್ತದೆ. 
ಉಳದಂತೆ ಗ್ರಾಮಗಳಲ್ಲರುವ ತಕರಾರು ರಹಿತವಾಗಿರುವ ಎಲ್ಲಾ 
ಬಹುಮಾಲೀಕತ್ವದ ಖಾಸಗಿ/ಹಿಡುವಆ ಜಮೀನುಗಳನ್ನು ಅಳತೆಗೆ 
ಒಳಪಡಿಸಿ ಏಕಮಾಲೀಕತ್ಪಕ್ಕೆ ಪರಿವರ್ತಿಸಲಾಗುತ್ತಿದ್ದು, ಈಗಾಗಲೇ 
ರಾಜ್ಯಾದ್ಯಂತ 15.೭೭೮6 ಗ್ರಾಮಗಳಲ್ಲ ಅಳತೆ ಕಾರ್ಯ ಪೂರೈಸಿ 
19,22,616 ಏಕಮಾಲಅಕತ್ಸದ ಪಹಣಿಗಳನ್ನು ಸೃಜಸುವ ಮೂಲಕ 
ಪೋಡಿ ಮುಕ್ತ ಗ್ರಾಮ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನ 
ಗೊಳಸಲಾಗುತ್ತಿದೆ. 
ಇ) ರಾಜ್ಯದ ಎಷ್ಟು `` ಗೋಮಾಳ |ರಾಜ್ಯದಣ್ಲ ಒಟ್ಟು ಅರ13987 ಎಕರೆ ಗೋಮಾಳ ಪ್ರದೇಶವಿದೆ. 
| ಜಾಗಗಳವೆ; 
| ಒತ್ತುವರಿಯಾಗಿರುವ ಒತ್ತುವರೆಯಾಗಿರುವ್‌ಗೋಮಾಳದೆ ವಿಸ್ತೀರ್ಣ ೨8394414 
ಗೋಮಾಳಗಳೆಷ್ಟು; ಎಕರೆಗಳು 
(ವಿವರಗಳನ್ನು ನೀಡುವುದು) 
(ಉ) | ಸರ್ಕಾರದಲ್ಲ ಉಳದರುವ | 67454೦8 ಎಕರೆಗಳು ಒತ್ತುವರ'ನಂತರದೆ ವಿಸ್ತೀರ್ಣ) 
ಗೋಮಾಳಗಳೆಷ್ಟು? + 61849.12 ಎಕರೆಗಳು (ತೆರವುಗೊಳಸಿದ ವಿಸ್ತೀರ್ಣ) 
(ಮಾಹಿತಿ ನೀಡುವುದು) 102೨3೦3.15 ಎಕರೆಗಳು (ಬಾಕಿ ಉಳದಿರುವ ವಿಸ್ತೀರ್ಣ) 


ಜಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲ ನೀಡಲಾಗಿದೆ. 


ಸಂಖ್ಯೆ: ಕಂಇ 69 ಎಸ್‌ಎಸ್‌ಸಿ ೨೦೭೦ 


ತ 
Cs 


ಕಂದಾಯ ಸಚಿವರು 


ನಮೂನೆ 


ರಾಜ್ಯದಲ್ಲಿನ ಗೋಮಾಳ ಜಮೀನಿಗೆ ಸಂಬಂಧಿಸಿದಂತೆ ವಿವರಗಳನ್ನು ಒದಗಿಸುವ ಕುರಿತು. 


ಒತ್ತುವರಿಯಾಗಿರುವ ಗೋಮಾಳ ಜಮೀನಿನ ವಿಸ್ತೀರ್ಣದ ವಿವರ ಒತ್ತುವರಿ ತೆರವುಗೊಳಿಸಿರುವ ಗೋಮಾಳ ಜಮೀನಿನ ವಿಸ್ತೀರ್ಣದ ವಿವರ 

ಒಟ್ಟು ಗೋಮಾಳ [ನಮೂನೆ 50-53- ನ್ಯಾಯಾಲಯದ | ಬಲ್ಬು ಬಹುವರಿ ತಿರಸ್ಕೃತಗೊಂಡ | ನ್ಯಾಯಾಲಯದಲ್ಲಿ ದಾಖಲಾಗಿರುವ ಯಾಗಿರುವ ವು ಗೊಳಿಸಲು 

ಕ್ರಸಂ ಬಲೆ ಜಮೀನಿನ ವಿಸ್ತೀರ್ಣ | 57 ರಲ್ಲಿ ಎಕರ / | ಸಕ್‌ [ಬ್ಞಾಸಗಿ ಉದ್ದೇಶ ಪನರಣದಲ್ಲಿ | ಯಾಗಿರುವ | ಸಂಪತಿ | ಸ "ಪ್ರಕರಣಗಳು ಸರ್ಕಾರಿ | ಾಸಗಿ ಉದ್ದೇಶ ಜಮೀನಿನ ಬಾಕಿ ಇರುವ 

ಎಕರೆ / ಗುಂಟೆ | ಗಂಟೆ ಉಚ್ಜೇಥ ಬಾಕ್ತಿಇರುವ | ಜಮೀನಿನ | ವುಗೊಳಿಸಿರು ಉದ್ದೇಶ ವಿಸಿರಾದಲ್ಲಿ ವಿಸ್ತೀರ್ಣ 
ವಿಸ್ಲೀರ್ಣ ವಿಸ್ತೀರ್ಣ fe ತೆರವುಗೊಳಿಸಿರುವ _ 
ಸ ವ ವಿಸ್ತೀರ್ಣ ಎಕರೆ |. 
) ಗುಂಟೆ ಸಂಖ್ಯೆ ವಿಸ್ತೀರ್ಣ ಒಟ್ಟು ವಿಸ್ತೀರ್ಣ 

1 ಬಾಗಲಕೋಟೆ 7019-08.00| 1222-23.00} 27-23.0|  220-12.00 4-09.00] 1474-27.00 [) 04-09,00 0 24-17.00| 24-17.00] 1450-10.00 
2 | ಜೆಂಗಳೂರು ಗ್ರಾಮಾಂತರ 73892-07.00|  28420-12.00 ೦-೦5.00] 2453-07.00| o|  30873-24.00 o [) 0) 6] 2453-07-00 2453-07.00 28420-17.00 
ಬೆಂಗಳೂರು ನಗರ 77468-34.00|  12415-19.00] 5160-$2.08| 2807.22.04 2802-15.00|  23185-28.12 167-29.00] [) 1397-3200] 1363-15.00| 5514-220} 7045-26.00 16140-02.12 
4 ಬೆಳಗಾವಿ 62464-08.00]  13814-28.00| $48-07.00|  1140-4.00] 469-25.00|  16072-24.00 7389-19.00 1631 474-29.00|  106-21.00|  490-02.00 7986-02.00 8086-22.00 
5 ಬಳ್ಳಾರಿ 171-49.00 [) o| 42100 [) 4-21.00 o o] [) [) [) 0-00.೦೦] 4-21.00 
6 ಬೀದರ್‌ 17898-15.001 1588-22.00]  1241-00.001 7-21.00} [) 2837-03.00 589-380೦ 154 [) 7-21.00 597-19.00 2239-24.00 
7 ಚಾಮರಾಜನಗರ 27467-01.00 4570-10.00 0} [) [) 4570-10.00 3 [) 0 0} [) 0-00.೦೦} 4570-10.00 
$ ಚಿಕ್ಕಬಳ್ಳಾಪುರ 112481-23.00|  52424-16.00 o| 9379-04.00 192-00.00] 61995-2000] [) 1344 1277-37.00} 0} 7779-10.00 7779-10.00 54216-10.00 
9 ಚಿಕ್ಕಮಗಳೂರು 218740-30.00] 113322-03.00 of 7004-3200 2947-30] 123274-25.00 [) 51 3576-36.00 0} 7004-32.00} 7004-32.00|  116269-33.00 
10 ಚಿತ್ರದುರ್ಗ 210472-15.00| 146004-20.00 0} 0 46-22.00| 146051-02.00 [) [) 0 0} [) 0-00.00 146051-02.00} 
i ದಕ್ಷಿಣ ಕನ್ನಡ 6423-15.00 1036-37.001 8462700] 115-07.00 o] 1798-31.00] 5-07.00 [) [) [) [) 5-07.01 1793-24.00 
12 ದಾವಣಗೆರೆ 28971-38| 17209-35| 2-29.00} 0 60-39)  17273-23.00 [) [) 17-38] 8 [) 0-00.60 17273-23.00 
3 ಧಾರವಾಡ 5986-25,00 648-22 6-39.00} 1791-21 [) 2447-02.00 ol 581-18 0 924-31 924-31.00| 1522-11.001 
14 ಗದಗ 1708-34.00 188-0500 [) 3-00.00} [) 191-05.00| [) [) ol 0 [) 0-00.00 191-05.00 
15 ಹಾಸನ 43430-00 Fe] [) 660-001 188-00}  31566-00.00| 2756-00] 19 42-00 IB 565-00] 3321-00.00 28245-00.00 
16 ಹಾವೇರಿ 16488-24.00| 7780-39.00 [) 129-24 103-09.00| 8013-32.00 6832-18.00 0 0 [) 129-24.00| 6962-00.00 1051-32.00| 
17 ಕಲಬುರ್ಗಿ 57921-29.90 7103-32.00|  300-05.00]  135-00.00] [) 7538-37.00 2554-3100 [) o]  300-05.00|  135-00.00 2989-36.00 4549-01.00 
18 ಕೊಡಗು 642-38.04 19-38.001 2-02.04 5-33.02 8-26.00 36-19.06} 0 [) [) [) [) 0-0೦.೦೦] 36-19.06 
19 ಕೋಲಾರ 257341-28.00] 150852-20.00 ಸ್‌ [) 296-38-00[  151181-38.00| 30300) [) 291-38.00 0 [) 1629-33.00|  149512-05.00 
20 ಕೊಪ್ಪಳ 21396-28.00 4326-21.00 17-24.00|  256-05.00 [) 4600-10.00] 464-15.00 [) 0 [) [) 464-15.00 4135-35.00] 
21 ಮಂಡ್ಯ 107816-00.00|  75661-00.00] 0 [) o] 75661-00.00| 345-00.00] 0) [) [) [) 345-00.00] 75316-0000 
22 ಮೈಸೂರು 133822-28.00|  57184-34.00| 9251-30.00|  793-01.00] 1765-15.00[' 68995-00.001 Ki [) 0) 7338-30.00|  660-22.00] 7999-12.00 60995-28.00} 
23 ರಾಯಚೂರು 34325-00001 5814-25.00|  $36-13.00|  673-05.00] 4-22.00] 7028-25.00 ol [) [) [) [) 0-0೦.0೦] 7028-25.00 
24 ರಾಮನಗರ 35808-09.00| 20876-3800 30-33.00|  1067-30.00] 176-09.00|  22151-30.00 o 0 [) 0)  849-20.00 849-20.001 21302-10.00 
25 ಶಿವಮೊಗ್ಗ 146925-03.00|  33405-34.00 [) o] 527-22.0]  33933-16.00 220-04.00 4 33-37.00 [) [) 220-04.00 33713-12001 
26 ತುಮಕೂರು 150075-27.00| 126933-34.00 o| 2085-30.00| o| 129019-24.00] [) o [) 0] 1018-39.001 1018-39.00|  12£000-25.00} 
27 ಉತ್ತರ ಕನ್ನಡ 2934-07.09} 206-19.08] 150-0412] 100-22.00] 60-11.10 517-17.14 [) 78 60-11.10| [) 45-32.00 45-32.00 471-25.14 
28 ಉಡುಪಿ 3781-43.001 1474-10.00|  226-28.00] 3-18.00 [) 404-16.00 | 0 [) [) [) 404-16.00 0-0೦.೦೦] 
29 ವಿಜಯಪುರ 19179-34.00] 5349-07.00 40-08.00]  1722-11.00] 0.00 7111-24.00 24-13.00 280 733-02.00|  195-27.00]  695-30.00} 975-30.00| 6135-34.00 
30 ಯಾದಗಿರಿ 30639-16.00 4021-27.00 [) 38-12.00 104-00.00 4163-39.00 754-12.00 [) [) [) 38-12.00 792-24.00 3374-15.00 
ಒಟ್ಟು 1951398-17.06] 923296-30.08] 18291-2808] 32597-22.06 9758-12.10| 983944-14.00|  23803-17.00 2400 2492-22.40/ 9304-18,00| 28337-01.00 61849-12.00|  922095-02.00 


